ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಸ ಪ್ರಶ್ನೆ ಸಂಖ್ಯೆ 

ಸದಸ್ಯರ ಹೆಸರು 

ಉತ್ತರಿಸುವ ಸಜಚಿಪರು 

ಉತ್ತರಿಸುವ ದಿಸಾಂಕ 
EAS 


SESE 


+“ 851 
: ಶ್ರೀ ಎಂ ನಾರಾಯಣ ಸ್ಮಾಮಿ (ಸ್ಮಳೀಯ 


ಸಂಸ್ಥೆಗಳಿಂದ ಚುನಾಯಿತರಾದವರು) 


: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 


ಮಕ್ಕಳ ಅಬಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


14-12-2021 


ಉತ್ತರ 


ರಾಜ್ಯದಲ್ಲಿ ಮಹಿಳೆಯರು ಹಾಗೂ| ಮಹಿಳೆಯರಲ್ಲಿ ಪೌಷಿಕಾಂಶದ ಕೊರತೆ ವೀಗಿಸಲು 


ಮಕಳಲ್ಲಿ ಪೌಷ್ಠಿಕಾಂಶದ | ಅಂಗನವಾಡಿ ಕೇಂದ್ರಗಳ ಮೂಲಕ ಈ ಕಳಕಂಡ 
ಕೊರತೆಯನ್ನು ನೀಗಿಸಲು ಸರ್ಕಾರ | ಯೋಜನೆಯನ್ನು ಅನುಷ್ಠಾಸಗೊಳಿಸಲಾಗುತ್ತಿದೆ. 


ಕೈಗೊಂಡ ಯೋಜನೆಗಳಾವುವು; 


E.R 


* ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿ ! ಬಾಣಂತಿಯರಿಗೆ 


ಮಾತೃಪೂರ್ಣ ಯೋಜನೆಯಡಿ ಪ್ರತಿ ಫಲಾನುಭವಿಗೆ 
ರೂ21/ ಠ ಘಟಕ ವೆಚ್ಚದ ಲ್ಲಿ ಮಧ್ಯಾಹ್ನದ 
ಬಿಸಿಯೂಟವನ್ನು ನೀಡಲಾಗುತ್ತಿದ್ದ, ಇದರಲ್ಲಿ, ಅನ್ನ, 
ಸಾಂಬಾರ್‌, ಪಲ್ಯ, ಮೊಟ್ಟೆ, ಹಾಲು, ಶೇಂಗಾಚಿಕ್ಕಿ 
ಒಳಗೊಂಡಿರುತ್ತದೆ. ಪುಸ್ತುತ ಕೋವಿಡ್‌-19ರ 
ಹಿನ್ನೆಲೆಯಲ್ಲಿ ಆಹಾರ ಪದಾರ್ಥಗಳನ್ನು 
ಫಲಾನುಭನಿಗಳ ಮನೆಗೆ ನೀಡಲಾಗುತ್ತಿದೆ. 

ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯಡಿ 
ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಮಹಿಳೆಯ ಮೊದಲ 
ಪ್ರಸವದ ಮತ್ತು ನಂತರದ ಸಾಕಷ್ಟು ವಿಶ್ರಾಲತಿಗಾಗಿ 
ಹಾಗೂ ಆರೋಗ್ಯದಲ್ಲಿ ಸುಧಾರಣೆ ಕಾಣಲು ಆಂಶಿಕ 
ಪರಿಹಾರ ರೂ5,000/-ಗಳ ಸಹಾಯಥನವನ್ನು ಮೂರು 
ಕಂತುಗಳಲ್ಲಿ ನೇರ ಸಗದು ಪರ್ಗಾವಣೆ ಮೂಲಕ 
ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲಾಗುತ್ತಿದೆ. 


ಮಕ್ಕಳ ಪೌಷಿಕಾಂಶದ ಕೊರತೆಯನ್ನು ನೀಗಿಸಲು 
ಅಂಗನಪಾಡಿ ಕೇಂದ್ರಗಳ ಮೂಲಕ ಈ ಕೆಳಕಂಡ 
ಕ್ರಮವಹಿಸಲಾಗುತ್ತಿದೆ. 


* ನೊಂದಾಯಿಸಲ್ಪಟ್ಟ ಎಲ್ಲಾ ಮಕ್ಕಳಿಗೆ 
ಅಂಗನವಾಡಿ ಕೇಂದ್ರದಲ್ಲಿ ಪ್ರತಿ ದಿನ ರೂ800 
ಮೌಲ್ಯದ ಪೂರಕ ಪೌಷಿಕ ಆಹಾರವನ್ನು 
ನೀಡಲಾಗುತ್ತಿದೆ. 

« ತೀವ್ರ ಅಪೌಷ್ಠಿಕ ಮಕಳಿಗೆ ಪ್ರತಿ ದಿನ ರೂ.1200 
ಮೌಲ್ಯದ ಪೂರಕ ಪೌಷಿಕ ಆಹಾರವನ್ನು 
ನೀಡಲಾಗುತ್ತಿದೆ. 

« ಅಂಗನವಾಡಿಗೆ ಹಾಜರಾಗುವ 3 ವರ್ಷದಿಂದ 6 
ವರ್ಷದ ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 2 ದಿನ 
ಮೊಟ್ಟೆಯನ್ನು ನೀಡಲಾಗುತ್ತಿದೆ. 

« ರಾಜ್ಯ ಸರ್ಕಾರದ ಕ್ಲೀರಭಾಗ್ಯ ಯೋಜನೆಯಡಿ 6 
ತಿಂಗಳಿಂದ 6 ವರ್ಷದ ಎಲ್ಲಾ ಅಂಗನವಾಡಿ 
ಮಕ್ಕಳಿಗೆ ವಾರದಲ್ಲಿ 5 ದಿನ 150 ಮಿ.ಲೀ. ಹಾಲನ್ನು 
(15ಗ್ರಾಂ ಕೆನೆಭರಿತ ಹಾಲಿನಪುಡಿ, 10 ಗ್ರಾಂ ಸಕ್ಕರೆ) 
ನೀಡಲಾಗುತ್ತಿದೆ. 


ಅಂಗನವಾಡಿಗಳಲ್ಲಿ ಮಕ್ಕಳು/ 
ಬಾಣಂತಿಯರಿಗೆ ನೀಡುತ್ತಿರುವ 
ಆ. | ಆಹಾರ ಪದಾರ್ಥಗಳೇನು; (ಮಾಹಿತಿ 
ನೀಡುವುದು) 


SE RE 


* 6 ತಿಂಗಳಿಂದ 3 ವರ್ಷದ ತೀವ್ರ ಅಪೌಷ್ಠಿಕ ಮಕ್ಕಳಿಗೆ 
ಮತ್ತು 5 ಹಿಂದುಳಿದ ಜಿಲ್ಲೆಗಳಾದ ಬೀದರ್‌, ಕಲಬುರಗಿ, 
ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ ಇಲ್ಲಿಯ 
ಸಾಧಾರಣ ಅಪೌಷ್ಠಿಕ ಮಕ್ಕಳಿಗೆ ವಾರದಲ್ಲಿ 3 ದಿನ 
ಮೊಟ್ಟೆ ಹಾಗೂ 3 ದಿನ 200 ಎಂ.ಎಲ್‌ ಹಾಲನ್ನು, 
ಮೊಟ್ಟೆ ಸ್ಮೀಕರಿಸದಿರುವ ಮಕ್ಕಳಿಗೆ ವಾರದಲ್ಲಿ 6 ದಿನ 
ಹಾಲನ್ನು ನೀಡಲಾಗುತ್ತಿದೆ. 


* 3 ವರ್ಷದಿಂದ 6 ವರ್ಷದ ತೀವ್ರ ಅಪೌಷ್ಠಿಕ ಮಕ್ಕಳಿಗೆ 
ಮತ್ತು 5 ಹಿಂದುಳಿದ ಜಿಲ್ಲೆಗಳಾದ ಬೀದರ್‌, ಕಲಬುರಗಿ, 
ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ ಇಲ್ಲಿಯ 
ಸಾಧಾರಣ ಅಪೌಷ್ಠಿಕ ಮಕ್ಕಳಿಗೆ ವಾರದಲ್ಲಿ 5 ದಿನ 
ಮೊಟ್ಟೆ ಹಾಗೂ 3 ದಿನ 200 ಎಂ.ಎಲ್‌ ಹಾಲನ್ನು, 
ಮೊಟ್ಟೆ ಸ್ವೀಕರಿಸದಿರುವ ಮಕ್ಕಳಿಗೆ ವಾರದಲ್ಲಿ 6 ದಿನ 
ಹಾಲನ್ನು ನೀಡಲಾಗುತ್ತಿದೆ. 


* ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಆರೋಗ್ಯ ಇಲಾಖೆಯ 
ಪೌಷ್ಠಿಕ ಪುನರ್ವಸತಿ ಕೇಂದ್ರ (N್ಣಲ೦ ಗಳಲ್ಲಿ ಚಿಕಿತ್ಸೆ 
ನೀಡಲಾಗುತ್ತಿದೆ. 


* ಆರೋಗ್ಯ ಮತ್ತು ಪೌಷಿಕ ಶಿಬಿರಗಳನ್ನು ಏರ್ಪಡಿಸಿ 
ಅಧಿಕ ಪೌಷ್ಠಿಕತೆಯುಳ್ಳ ಆಹಾರಗಳನ್ನು ತಯಾರಿಸುವ 
ಕುರಿತು ಮತ್ತು ಮಕ್ಕಳಿಗೆ ಪೌಷ್ಠಿಕತೆಯುಳ್ಳ ಆಹಾರವನ್ನು 
ನೀಡಲು ತಿಳುವಳಿಕೆ ನೀಡಲಾಗುತ್ತದೆ. 


* ಪ್ರತಿ ತಿಂಗಳು ನಡೆಸುವ ತಾಯಂದಿರ ಸಭೆಗಳಲ್ಲಿ 
ಅಪೌಷ್ಠಿಕತೆ ನಿವಾರಣೆ ಬಗ್ಗೆ ತೆಗೆದುಕೊಳ್ಳಬೇಕಾದ 
ಕ್ರಮಗಳ ಕುರಿತು ತಾಯಂದಿರುಗಳಿಗೆ ತಿಳುವಳಿಕೆ 
ನೀಡಲಾಗುತ್ತದೆ. 


*  ಪೋಷಣ್‌ ಅಭಿಯಾನ ಯೋಜನೆಯಡಿ ಪ್ರತೀ ತಿಂಗಳು 
ಎರಡು ಬಾರಿ ಸಮುದಾಯ ಆಧಾರಿತ 
ಚಟುವಟಿಕೆಗಳನ್ನು ನಡೆಸಲಾಗುತ್ತಿದ್ದು, ತಾಯಂದಿರಿಗೆ 
ಅಪೌಷ್ಠಿಕತೆ ಬಗ್ಗೆ ತಿಳಿಸಲಾಗುತ್ತಿದೆ. 


* ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಾ ಮಕ್ಕಳ ಆರೋಗ್ಯ 
ತಪಾಸಣೆಯನ್ನು 3 ತಿಂಗಳಿಗೊಮ್ಮೆ ನಡೆಸಲಾಗುತಿದೆ. 


ಅಂಗನವಾಡಿಗಳಲ್ಲಿ ಮಕ್ಕಳು/ ಬಾಣಂತಿಯರಿಗೆ 
ನೀಡುತ್ತಿರುವ ಆಹಾರ ಪದಾರ್ಥಗಳ ವಿವರವನ್ನು 
ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. ಕೋವಿಡ್‌-19 
ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ 
ಬಿಸಿಯೂಟವನ್ನು ತಯಾರಿಸದೇ ಇರುವುದರಿಂದ ಕಚ್ಚಾ 
ಆಹಾರ ಸಾಮಗ್ರಿಗಳನ್ನು ಫಲಾನುಭವಿಗಳಿಗೆ 
ವಿತರಿಸಲಾಗುತ್ತಿದೆ. ' | 


Kb ಇ. 1 ಅಂಗೆನವಾಡಿಗಳಲ್ಲಿನ ಆಹಾರ | ಅಂಗನವಾಡಿ ಕೇಂದ್ರಗಳಿಗೆ ಹಾರ  ಸಾಮಗಿಗಳು | 
1 ' ಅಕ್ರಮ ಸಾಗಣೆಯನ್ನು ತಡೆಗಟ್ಟಲು | ಸರಬರಾಜಾದ ಸಲತರ ಬಾಲವಿಕಾಸ ಸಮಿತಿ, ಇಲಾಖೆಯ 


| ' ಸರ್ಕಾರ ಕೈಗೊಂಡ ಕ್ರಮಗಳೇನು ; | ಮೇಲ್ಲಿಚಾರಕಿಯರು, ಶಿಶು ಅಬಿವೃದ್ದಿ 
| ಯೋಜನಾಧಿಕಾರಿಗಳು, ಜಿಲ್ಲಾ ವಿರೂಪಣಾಧಿಕಾರಿಗಳು 
ಹಾಗೂ ಜಿಲ್ಲಾ ಉಪ ನಿರ್ದೇಶಕರು ಅಂಗಸಪಾಡಿ 

ಕೇಂದ್ರಗಳಿಗೆ ಭೇಟಿ ನೀಡಿ ಹರಿಶೀಲಿಸುತಿದ್ನಾರೆ. ಭಾಲಖಿಕಾಸ 

| ಸಮಿತಿಯ ಸದಸ್ಯರು ಫಲಾನುಭವಿಗಳ ಮನೆಗಳಿಗೆ ಭಇಟಿ 
ನೀಡಿ ಪೂರಕ ಪೌಷಿಕ ಆಹಾರ ತಲುಪಿರುವ ಬಗ್ಗೆ 

| ಖಚಿತಪಡಿಸಿಕೊಳುತ್ತಿದ್ದಾದೆ. ಅಕ್ರಮ ಮಾರಾಟ ಮತ್ತು 
\ 


ಸಾಗಾಣಿಕೆ ಬಗ್ಗೆ ದೂರು ಬಂದ ತಕ್ಷಣ ಪೊಲೀಸ್‌ ಠಾಣೆಯಲ್ಲಿ 
ದೂರು ದಾಖಲಿಸಲು ಸೂಚಿಸಲಾಗಿದೆ. 


ಧಢಷ ವರ್ಷಗಳಿಂದ 2021ರ | 2019-20 ರಲ್ಲಿ -01 ಪ್ರಕರಣ, 2020-21 ರಲ್ಲಿ- 01 ಪ್ರಕರಣ, 
ಸವೆಂಬರ್‌ವರೆಗೆ ಪ್ರಸ್ತುತ ವರ್ಷದ ನವೆಂಬರ್‌ 2021 ರವರೆಗೆ -01 ಪ್ರಕರಣವು | 
ಅಂಗಸವಾಡಿಗಳಿಂದ ಅಕ್ರಮ ಆಹಾರ | ದಾಖಲಾಗಿದ್ಲು, ಕಳೆದ ಮೂರು ವರ್ಷಗಳಿಂದ 2021 ರ 
ಕಳ್ಳತನ ಮತ್ತು ಸಾಗಾಣಿಕೆ ಬಗೆ, ನವೆಂಬರ್‌ ವರೆಗೆ ಒಟ್ಟು 03 ದೊರುಗಳು 
| ದಾಖಲಾದ ದೂರುಗಳು ಎಷ್ಟು? | ಸ್ಮೀಕೃತವಾಗಿರುತ್ವದೆ. ಜಿಲಾವಾರು ವಿವರಗಳನ್ನು 
| | (೬ಲಾವಾರು ವಿವರ ನೀಡುವುದು | ಅನುಬಂಧ-2ರಲ್ಲಿ ಒದಗಿಸಲಾಗಿದೆ. | 


[4 


ಸಂಖ್ಯೆ; ಮಮಇ 291 ಐಸಿಡಿ 2021 ; 
Pp 
| (ಆಚಾರ ಹಾಲಪ್ಪ ಬಸಪು) 


ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 


ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಲಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿನ ಪ್ರಶ್ನೆ 
ಸಂಖ್ಯೆ:251 ಕೆ ಒದಗಿಸಲಾದ ಅನಮುಬಂಧ-1 


6 ತಿಂಗಳಿಂದ 3 ಗರ್ಭಿಣಿ ಮತ್ತು ಬಾಣಂತಿಯರಿಗೆ ನೀಡುತ್ತಿರುವ ಆಹಾರ ಕಿಶೋರಿಯರಿಗೆ 
ಕ. | ಆಯ ಹೆಸರ ವರ್ಷದ ಮಕಳಿಗೆ | 3 ವರ್ಷದಿಂದ 6 ವರ್ಷದ ಮಕಳಿಗೆ ನೀಡುತ್ತಿರುವ ಆಹಾರ ಪದಾರ್ಥಗಳ ವಿವರ ನೀಡುತ್ತಿರುವ ಆಹಾರ 
ಸಂ. ಸರು| ನೀಡುತ್ತಿರುವ ಪದಾರ್ಥಗಳ ವಿವರ ಪದಾರ್ಥಗಳ ವಿವರ 
ಆಹಾರ 


we 
ಬಾಗಲಕೋಟೆ ಪುಷ್ಠಿ, ಸಕ್ಕರೆ, ಅಕ್ಕಿ, ಎಣ್ಣೆ ಸಾ೦ಬಾರು ಮಸಾಲ ಹೆಸರು ಕಾಳು ತೊಗರಿಬೇಳೆ |ಅಕ್ಕಿ ಶೇಂಗಾ ಎಣ್ಣೆ ಉಪ್ಪು ತರಕಾರಿ ಬೆಲ್ಲ ಹಾಲಿನಪುಡಿ |ಗೋಧಿರವೆ ಬೆಲ್ಲ 
ಹಾಲಿನಪುಡಿ ಸಕ್ಕರೆ ಹಾಲಿನ ಪುಡಿ ಮೊಟ್ಟೆ ಶೇಂಗಾ ಬೆಲ್ಲ ಸಕ್ಕರೆ ಮೊಟ್ಟೆ ಅಕ್ಕಿ ಹೆಸರುಕಾಳು 
ಬೆಂಗಳೂರು (ಗ್ರಾ) [ಪುಷ್ಠಿ .ಚಿಲ್ಲ ,ಸಕ್ಕರ | ಅಕ್ಕಿ, ತೊಗರಿಬೇಳೆ ಹೆಸರುಕಾಳು; ಕಡಲೇ ಬೀಜ, ಸಕ್ಕರೆ ಬೆಲ್ಲ , | ಅಕ್ಕಿ, ತೊಗರಿಬೇಳೆ, ಉಪ್ಪು, ಕಡಲೇ ಬೀಜ, ಹೆಸರು ಕಾಳು, |ಕಿಶೋರಿಯರು 
ಹಾಲಿನ ಪುಡಿ ಹಾಲಿನ ಪುಡಿ, ಮೊಟ್ಟೆ 
ಬೆಂಗಳೂರು ನಗರ|ಪುಷ್ಠಿ ಸಕ್ಕರೆ ಬೆಲ್ಲ'|ಕಡ್ನೆ ಬೀಜ ಬೆಲ್ಲ ಸಕ್ಕರೆ ತೊಗರಿಬೇಳೆ ಕಡ್ಲೆ ಬೀಜ ಬೆಲ್ಲ ಸಕ್ಕರೆ ತೊಗರಿಬೇಳೆ ಹೆಸರುಕಾಳು ಅಕ್ಕಿ ಕಡ್ಲೆ 
ಹಾಲಿನಪುಡಿ ಅಕ್ಕಿ ಹೆಸರು ಕಾಳು ಹೆಸರುಬೇಳೆ ಸಾಂಬಾರು ಪುಡಿ ಹಾಲಿನ | ಅಕ್ಕಿ ಹೆಸರು ಕಾಳು ಹೆಸರುಬೇಳೆ ಸಾಂಬಾರು ಪುಡಿ ಬೀಜ ಬೆಲ್ಲ 
ಪುಡಿ ಮೊಟ್ಟೆ ಹಾಲಿನ ಪುಡಿ ಮೊಟ್ಟೆ 


ಸಾಂಬರ್‌ ಪುಡಿ, ಬೆಲ್ಲ, ಹಾಲಿನ ಪುಡಿ, ಮೊಟ್ಟೆ ದಾಖಲಾಗಿರುವುದಿಲ್ಲ 


[4%] 


4 ಬಳ್ಳಾರಿ : |ಪುಷ್ಠಿ `ಸಕ್ಕರೆ ಹಾಲಿನ ಪುಡಿ ಸಕ್ಕರೆ ಗೋಧಿ ಬೆಲ್ಲ.'ಶೇಂಗಾ ಅಕ್ಕಿ: ಹಾಲಿನ ಪುಡಿ ಸಕ್ಕರೆ ಬೆಲ್ಲ ಶೇಂಗಾ ಅಕ್ಕಿ ತೊಗರಿಬೇಳೆ 2021-22 ನೇ ಸಾಲಿನಲ್ಲಿ ಶಾಲೆ 
NSE ಹಾಲಿನಪುಡಿ ತೊಗರಿಬೇಳೆ ಸಾಂಬಾರ್‌ ಪುಡಿ: ಕಡ್ಲೇಸಾಳು ಮೊಟ್ಟೆ ಸಾಂಬಾರ್‌:ಪುಡಿ: ಹೆಸರು ಕಾಳು ಮೊಟ್ಟೆ ಬಿಟ್ಟಿ ಕಿಶೋರಿಯರು 
ಬೆಲ್ಲ ನಿನಾದ ದಾಖಲಾಗಿರುವುದಿಲ್ಲ 
iris ಗ್‌ ಹಾಲಿನಪುಡಿ ತೊಗರಿಬೇಳೆ, ಸಕ್ಕರೆ: ಹಾಲಿನ ಪುಡಿ: ಮೊಟ್ಟೆ ಸ್‌ ಶೇಂಗಾ ಸಾಲಬಾರು ಮಸಾಲ, ಬೆಲ್ಲ, ಹೆಸರು ಕಾಳು 
ಬೀದರ್‌. ಪ್ಲಿನಿ; ಹಾಲಿನ ಪುಡಿ, ಸಕ್ಕರೆ ಅಕ್ಕಿ, ಹೆಸರುಕಾಳು ಶೇಂಗಾ,:ಬೆಲ್ಲ, ಹಾಲಿನ ಪ್ರಿಡಿ, ಸಕ್ಕರೆ ಅಕ್ಕಿ, ಶೇಂಗಾ, ಬೆಲ್ಲ, ಸಾ೦ಬಾರ್‌ ಹಾಲಿನ ಪುಡಿ, ಸಕ್ಕರೆ 


ಸಾಲ೦ಬಾರ್‌ ಮಸಾಲ ಉಪ್ಪು, ಎಣ್ಣೊಗತೊಗರಿಬೇಳೆ ಮೊಟ್ಟೆ 
ಸಾಸಿವೆ, ಹೆಸರುಬೇಳೆ ಅಲಸಂದೆಕಾಳು ರವೆ, ಅರಿಶಿನಪುಡಿ 
ಒಣಮೆಣಸಿನಕಾಯಿ 


ವಿಜಯಪುರ ಹಾಲಿನ ಪುಡಿ ಸಕ್ಕರೆ ಅಕ್ಕಿ ಸಾಸಿವೆ ಮೆಣಸಿನಕಾಯಿ ಎಣ್ಣೆ 
ಸ್ಸ ಮೆಣಸಿನಕಾಯಿ ಎಣ್ಣೆ ಉಪ್ಪು ಅರಿಶಿನ ಪುಡಿ ಶೇಂಗಾ ಬೀಜ |ಉಪ್ಪು ಅರಿಶಿನ ಪುಡಿ ಶೇಂಗಾ ಬೀಜ ಬೆಲ್ಲ 
ಬೆಲ್ಲ «ಕಡಲೆಕಾಳು ತೊಗರಿಬೇಳೆ ಸಾಂಬಾರು ಪುಡಿ ಕಡಲೆಕಾಳು ತೊಗರಿಬೇಳೆ ಸಾಂಬಾರು ಪುಡಿ, ಮೊಟ್ಟೆ 
ಹೆಸರು ಕಾಳು ಅವಲಕ್ಕಿ ಹೆಸರು ಕಾಳು 


ಚಾಮರಾಜನಗರ |ಪುಷ್ಠಿ, ಸಕ್ಕರೆ, ಅಕ್ಕಿ ತೊಗರಿ ಬೇಳೆ ಕಡ್ನೆಕಾಳು ಹಸಿರು ಕಾಳು ಕಡ್ಲೇ ಬೀಜ ಬೆಲ್ಲ |ಅಕ್ಕಿ ತೊಗರಿ ಬೇಳೆ ಕಡ್ಲೆ ಕಾಳು ಹಸಿರು ಕಾಳು ಕಡ್ಲೇ ಬೀಜ, ಅಕ್ಕಿ- ತೊಗರಿ ಬೇಳೆ ಬೆಲ್ಲ 
ಹಾಲಿನಪುಡಿ ಎಣ್ಣೆ ಉಪ್ಪು ಹಾಲಿನ ಪುಡಿ ಸಕ್ಕರೆ ಕೊಳಿ ಮೊಟ್ಟೆ ಬೆಲ್ಲ ಎಣ್ಣೆ ಉಪ್ಪು ಹಾಲಿನಪುಡಿ ಸಕ್ಕರೆ ಕೋಳಿ ಮೊಟ್ಟೆ 


ಪುಷ್ಠಿ, ಬೆಲ್ಲು, ಸಕ್ಕರೆ, | ಅಕ್ಕಿ, ತೊಗರಿಬೇಳೆ , ಹೆಸರುಕಾಳು, ಕಡಲೇ ಬೀಜ, ಸಕ್ಕರೆ, ಅಕ್ಕಿ, ಗೋಧಿ, ತೊಗರಿಬೇಳೆ, ಉಪ್ಪು, ಕಡಲೇಬೀಜ, ಹೆಸರು ಅಕ್ಕಿ, ಬೆಲ್ಲ, ಕಡಲೇ ಬೀಜ, 
ne 


ಮಸಾಲ ಉಪ್ಪು, ಎಣ್ಣೆ, ತೊಗರಿಬೇಳೆ, ಮೊಟ್ನೆ ಸಾಸಿವೆ, 
ಅರಿಶಿನಪುಡಿ ಒಣಮೆಣಸಿನಕಾಯಿ 


ಅಕ್ಕಿ, ಶೇಂಗಾ, 
ಬೆಲ್ಲ, ತೊಗರಿಬೇಳೆ 


7 ಅಕ್ಕಿ ಗೋಧಿ ಬೆಲ್ಲ 


ಕಡಲೆಕಾಳು ಹೆಸರು ಕಾಳು 


ಬೆಲ್ಲ, ಹಾಲಿನ ಪುಡಿ, ಮೊಟ್ಟೆ ಕಾಳು, ಬೆಲ್ಲ, ಹಾಲಿನ ಪುಡಿ, ಮೊಟ್ಟೆ ಹೆಸರು ಕಾಳು 


10 |ಚಿಕ್ಕಮಗಳೂರು |ಪುಷ್ಠಿ, ಸಕ್ಕರೆ, ಅಕ್ಕಿ, ಎಣ್ಣೆ, ಸಾಂಬಾರು ಮಸಾಲ, ಶೇಂಗಾಚಿಕ್ಕಿ , ಹೆಸರು ಅಕ್ಕಿ, ತೊಗರಿಬೇಳೆ, ಎಣ್ಣೆ- ಹಾಲಿನಪುಡಿ, ಸಕ್ಕರೆ, ಮೊಟ್ಟೆ- |ಅಕ್ಕಿ ಹೆಸರುಕಾಳು 
¥ iad ಹಾಲಿನಪುಡಿ ಕಾಳು, ಕಡಲೆಕಾಳು ತೊಗರಿಬೇಳೆ, ಉಪ್ಪು, ಮೆಣಸಿನಕಾಯಿ, ತರಕಾರಿ, ಶೇಂಗಾ ಚಿಕ್ಕಿ, ಸಾಂಬಾರು ಮಸಾಲ, ಉಪ್ಪು, “uu 
ಸಕ್ಕರೆ, ತರಕಾರಿ, ಹಾಲಿನ ಪುಡಿ, ಮೊಟ್ಟೆ 
11 |ಚಿತ್ರದುರ್ಗ ಪುಷ್ಠಿ ಅಕ್ಕಿ ರವೆ |ಶೇಂಗಾ ಬೀಜ ಬೆಲ್ಲ ಹೆಸರುಕಾಳು ಫಾರ್ಟಿಫೈಡ್‌ ಅಕ್ಕಿ ಅಕ್ಕಿತೊಗರಿಬೇಳೆ-ಸಾ೦ಬಾರ್‌ ಪುಡಿ ಎಣ್ಣೆ ಉಪ್ಪು- ಅಕ್ಕಿ ರವೆ- |ಗೋಧಿ ಹೆಸರುಕಾಳು 
ಹಾಲಿನ ಪುಡಿ ಸಕ್ಕರೆ |ತೊಗರಿಬೇಳೆ- ತಾಳೆ ಎಣ್ಣೆ- ಸಾಂಬಾರ್‌ ಪುಡಿ-ಉಪ್ಪು-ಕಡೆಬೇಳೆ- |ಕಡ್ಡ ಬೇಳೆ- ಬೆಲ್ಲ- ಹಾಲಿನಪುಡಿ, ಮೊಟ್ಟೆ, -ಸಕ್ಕರೆ- 
ಈ ಅಕ್ತಿ ರವೆ- ಹಾಲಿನ ಪುಡಿ ಮೊಟೆೆ ಶೇಂಗಾಬೀಜ- 
12 ಶೇಂಗಾ ಬೀಜ ಬೆಲ್ಲ ಅಕ್ಕಿ ಪಾಮ್‌ ಆಯಿಲ್‌ ತೊಗರಿಬೇಳೆ 


ಅಕ್ಕಿ ತೊಗರಿಬೇಳೆ ಪಾಮ್‌ ಆಯಿಲ್‌ ಉಪ್ಪು ಸಾಸಿವೆ 
ಸಾಂಬಾರ್‌ ಪುಡಿ ಹಾಲು ಸಕ್ಕರೆ ಬೆಲ್ಲ ಶೇಂಗಾ ಹೆಸರುಕಾಳು 
ಮೊಟ್ಟೆ ತರಕಾರಿ ಗೋಧಿರವೆ ಕಡೆಬೆಳೆ 


ಅಕ್ಕಿ ಹೆಸರುಕಾಳು 
ಗೋಧಿರವೆ 


ಸಾ೦ಬಾರ್‌ ಪುಡಿ ಉಪ್ಪು ಸಕ್ಕರೆ ಹೆಸರುಕಾಳು ಗೋಧಿರವೆ 
ಕಡ್ಲೆಬೇಳೆ, ಹಾಲಿನ ಪುಡಿ ಮೊಟ್ಟೆ 


ದಾವಣಗೆರೆ ಪುಷ್ಠಿ ಬೆಲ್ಲ ಸಕ್ಕರೆ 
ಹಾಲಿನ ಪುಡಿ 


pS 


9 
2 
3 


7 |ತುಮಕೂರು 


[o) [5 [9 
ದ್‌ 

2 el 

3 _ 
kh 


ಕೆ: | ಜಲ್ಲೆಯ ಹೆಸರು 
ಸು೦. 


6 ತಿಂಗಳಿಂದ 3 ಗರ್ಬಿಣಿ ಮತ್ತು ಬಾಣಂತಿಯರಿಗೆ ನೀಡುತ್ತಿರುವ ಆಹಾರ ಕಿಶೋರಿಯರಿಗೆ 
ವರ್ಷದ ಮಕಿಗೆ | 3 ವರ್ಷದಿಂದ 6ವರ್ಷದ ಮಕಳಿಗೆ ನೀಡುತ್ತಿರುವ ಆಹಾರ ಪದಾರ್ಥಗಳ ವಿವರ ನೀಡುತ್ತಿರುವ ಆಹಾರ 
ನೀಡುತ್ತಿರುವ ಪದಾರ್ಥಗಳ ವಿವರ ಪದಾರ್ಧಗಳ ವಿವರ 


ಆಹಾರ 
ಪುಷ್ಠಿ ಸಕ್ಕರೆ ಹಾಲಿನ |ಹೆಸರು 


ಪುಡಿ 


ಕಾಳು, ಶೇಂಗಾ ಬೀಜ, ಬೆಲ್ಲ, ಹೆಸರುಬೇಳೆ-, ಅಕ್ಕಿ, 
ಕಡಲೆಬೇಳೆ, ಅಕ್ಕಿ ತೌಡು ಎಣ್ಣೆ, ಒಣ ಮೆಣಸಿನ ಕಾಯಿ, ಉಪ್ಪು, ಒಣ ಮೆಣಸಿನಕಾಯಿ, ಉಪ್ಪು, 
ಜೀರಿಗೆ ಕೊಬ್ಬರಿ ಬಾಲ್‌ ಹಾಲಿನಪುಡಿ, ಮೊಟ್ಟೆ, ಗೋಧಿ, ರಾಗಿ 


ಪುಷ್ಠಿ ಸಕ್ಕರೆ ಹಾಲಿನ |ಹೆಸರುಕಾಳು, ಕಡಲೆಕಾಳು ಅಕ್ಕಿ ತೊಗರಿಬೇಳೆ ಸಾಂಬಾರ್‌ ಹೆಸರುಕಾಳು ಅಕ್ಕಿ , ತೊಗರಿಬೇಳೆ ಸಾಂಬಾರ್‌ ಪುಡಿ ,ಶೆಂಗಾ | ಅಕ್ಕಿ, ಕಡಲೆಕಾಳು , 

ಪುಡಿ ಪುಡಿ ಶೆಂಗಾ ಚಿಕ್ಕಿ ಸಕ್ಕರೆ ಹಾಲಿನಪುಡಿ, ಮೊಟ್ಟೆ, ಚಿಕ್ಕಿ, ಸಕ್ಕರೆ, ಮೊಟ್ಟೆ , ಹಾಲಿನ ಪುಡಿ ಹೆಸರುಕಾಳು , ಹೆಸರು ಬೆಳೆ 

ಹಾಲಿನಪುಜ ಸಕ್ಕರ [ಹಾಲಿನಪುಡಿ ಸಕ್ಕರೆ ಹೆಸರುಕಾಳು ಶೇಂಗಾಬೀಜ ಬೆಲ್ಲ ಹಾಲಿನವುಡ ಸಕ್ಕರೆ ಹೆಸರುಕಾಳು ಶೇಂಗಾಬೀಜ ಬೆಲ್ಲ ಅಕ್ಕಿ ಗೋಧಿ ಬೆಲ್ಲ 

ಪುಷ್ಠಿ ಬೆಲ್ಲ ಕಡ್ಗೆಕಾಳು ತೊಗರಿಬೇಳೆ ಸಾಂಬಾರುಪುಡಿ ಅಕ್ಕಿ ಹೆಸರುಕಾಳು ಕಡೆಕಾಳು 
ಕೋಳಿಮೊಟೆ 


ಕಡ್ಗೆಕಾಳು ತೊಗರಿಬೇಳೆ ಸಾಂಬಾರುಪುಡಿ ಅಕ್ಕಿ ಕೋಳಿಮೊಟ್ಟೆ 
ad ತೊಗರಿಬೇಳೆ, ಮಸಾಲ, ಕಡ್ಡೆ ಕಾಳು, ಶೇ೦ಗಾಚಿಕ್ಕಿ, ಹಾಲು |ಅಕ್ಕಿ, ತೊಗರಿಬೇಳೆ, ಮಸಾಲ, ಶೇ೦ಗಾಚಿಕ್ಕಿ, ಹಾಲು, ಮೊಟ್ಟೆ AE 
ಸಕ್ಕರೆ ಸಕ್ಕರೆ, ಮೊಟ 


ಅಕ್ಕಿ ತೊಗರೆಬೇಳೆ ಅಕ್ಕಿ ತೌಡು ಎಣ್ಣೆ ಹಾಲು, ಮೊಟ್ಟೆ, 
ತರಕಾರಿ, ಮಸಾಲ ಪದಾರ್ಥ, ಉಪ್ಪು, ಶೇಂಗಾ ಬೀಜ, ಬೆಲ್ಲ 


ಅಕ್ಕಿ, ತೊಗರೆಬೇಳೆ, ಜೀರಿಗೆ , 


29 |ಉತ್ತರಕನ್ನಡ ಪುಷ್ಠಿ ಸಕ್ಕರೆ ಅಕ್ಕಿ ಎಣ್ಣಿ ಸಾಂಬಾರು ಮಸಾಲ ಶೇಂ೦ಗಾಚಿಕ್ಕಿ ಹಸರುಕಾಳು |ಅಕ್ಕಿ ಎಣ್ಣೆ ಸಾಂಬಾರು ಮಸಾಲ ಶೇಂ೦ಗಾಚಿಕ್ಕಿ ಹೆಸರು ಕಾಳು |ಅಕ್ಕಿ ಗೋದಿ ರವಾ 
ಹಾಲಿನಪುಡಿ ಕಡಲೆಕಾಳು ತೊಗರಿಬೇಳೆ , ಹೆಸರು ಬೇಳೆ ಉಪ್ಪು ಗೋದಿ ರವಾ ಕಡಲೆಕಾಳು, ತೊಗರಿಬೇಳೆ ಉಪ್ಪು ಮೆಣಸಿನಕಾಯಿ, ಹೆಸರುಕಾಳು ಹಾಲಿನ ಪುಡಿ 
ಬೆಲ್ಲ ಶೇಂಗಾ ಬೀಜ ಹಾಲಿನ ಪುಡಿ, ಮೊಟ್ಟೆ ತರಕಾರಿ ಸಕ್ಕರೆ ತರಕಾರಿ ಹಾಲಿನ ಪುಡಿ ಮೊಟ್ಟೆ 
30 |ಯಾದಗಿರಿ ' ಪುಷ್ಠಿ ನ್ಯೂಟ್ರೀ ಹೆಸರು ಕಾಳು ಶೇಂಗಾ ಅಕ್ಕಿತೋಗರಿ ಬೇಳೆ ' ತಾಂಗಾ ಅಕ್ಕಿ ತೋಗರಿ'ಬೇಳೆ ಹಾಲಿನಪುಡಿ ಸಕ್ಕರೆ ಮೊಟ್ಟೆ ಅಕ್ಕಿ ತೋಗರಿ ಬೇಳೆ ಹೆಸರು 
SK Te ಮೀಕ್ಸ ಹಾಲಿನ ಪುಡಿ |ಬೆಲ್ಲ ಹಾಲಿನಪುಡಿ ಸಕ್ಕರೆ ಮೊಟ್ಟೆ ಕಾಳು ಶೇಂಗಾ ಕಡಲೆ ಬೇಳೆ 
70 


ನಿರ್ದೇಶಕರು, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, 
ಬೆಂಗಳೂರು. 


ಮಾನ್ಯ ವಿ ಪರಿಷತಿನ ಸದಸ್ಯರಾದ ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ 


ಸಂಸ್ಥೆಗಳಿಂದ ಚು 


ಯಿತರಾದವರು) ಇವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:251ಕೆ 


2019-20 


ಒದಗಿಸಲಾದ ಅಮುಬಂಧ-2 


ವಿಷಯ 


ಸಮಗ್ರ ಶಿಶು ಅಭಿವೃದ್ದಿ ಯೋಜನೆ, ಜಗಳೂರು ಈ 
ಯೋಜನೆಯಲ್ಲಿ ಪಡಿತರ ಅಕ್ಕಿ ಮತ್ತು ಗೋಧಿ 
ದುರುಪಯೋಗವಾಗಿರುವ ಪ್ರಕರಣದಲ್ಲಿ ಸಂಬಂಧಪಟ್ಟ 
ಲೆಕ್ಕಿಗರ ವಿರುದ್ದ ೯!ೆಣ ದಾಖಲಾಗಿದ್ದು, ಕ್ರಿಮಿನಲ್‌ ಪ್ರಕರಣ 
ನಡೆಸಲಾಗುತ್ತಿದೆ ಹಾಗೂ ಲೆಕ್ಕ್ಸಿಗನನ್ನು ಅಮಾನತ್ತು 
ಗೊಳಿಸಲಾಗಿರುತ್ತದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಶಿಶು 
ಅಭಿವೃದ್ದಿ ಯೋಜನಾಧಿಕಾರಿಗಳು ಮತ್ತು ಲೆಕ್ಕಿಗರ ವಿರುದ್ಧ 
ಶಿಸ್ತುವ್ಯವಹರಣೆ ಪ್ರಾರಂಭಿಸಲಾಗುತ್ತಿದೆ. 


2021- 
3 ನವೆಂಬರ್‌ 
ವರೆಗೆ 


ಧಾರವಾಡ 


ಅಂಗನವಾಡಿ ಕೇಂದ್ರಗಳ ಫಲಾನುಭವಿಗಳಿಗೆ ವಿತರಣೆ 
ಮಾಡಬೇಕಾಗಿದ್ದ ಹಾಲಿನ ಪುಡಿಯನ್ನು ಅಕ್ರಮ ಮಾರಾಟ 
ಮಾಡಿರುವ ಪ್ರಕರಣದಲ್ಲಿ ಮೂವರು ಶಿಶು ಅಭಿವೃದ್ಧಿ 
ಯೋಜನಾಧಿಕಾರಿಗಳು ಮತ್ತು ಇಬ್ಬರು ಪ್ರಥಮ ದರ್ಜಿ 
ಸಹಾಯಕರು ದಸಗಿರಿಯಾಗಿದ್ದು, ನಂತರ ಜಾಮೀನಿನ ಮೇಲೆ 
ಬಿಡುಗಡೆಯಾಗಿರುತ್ತಾರೆ. ಮೇಲಿನ ಸರ್ಕಾರಿ ಅಧಿಕಾರಿ ಮತ್ತು 
ನೌಕರರನ್ನು ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸ 
ಲಾಗಿರುತ್ತದೆ. ಪ್ರಕರಣದ ಸಂಬಂಧ  ಶಿಸ್ತುವ್ಯವಹರಣೆ 
ಜರುಗಿಸಲು ಕ್ರಮ ವಹಿಸಲಾಗುತ್ತಿದೆ. 


ನವಲಗುಂದ ಶಿಶು ಅಭಿವೃದ್ದಿ ಯೋಜನೆಯ ಅಂಗನವಾಡಿ 
ಕೇಂದ್ರಗಳಿಗೆ ಸಮರ್ಪಕವಾಗಿ ಪೂರಕ ಪೌಷ್ಠಿಕ ಆಹಾರ 
ಸಾಮಗಿಗಳನ್ನು. ಸರಿಯಾಗಿ ಪೂರೈಕೆ ಮಾಡದಿರುವ ಕುರಿತು 
ತಲಿಖೆ: ನಡೆಸಿ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳು, 
ಧಾರವಾಡ ಜಿಲ್ಲೆ ಇವರನ್ನು ಕೋರಲಾಗಿರುತ್ತದೆ. ಅದರಂತೆ, 
ಅಕ್ಸ್ಕೋಬರ್‌ 2021ರ ಮಾಹೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ 
ವರದಿ ಸ್ಟೀಕೃತವಾಗಿರುತ್ತದೆ. ಅದರಂತೆ ಶಿಶು ಅಭಿವೃದ್ಧಿ 
ಯೋಜನಾ ಅಧಿಕಾರಿ, ನವಲಗುಂದ ಇವರು ಆಹಾರ 
ಸಾಮಗ್ರಿಗಳನ್ನು ಸರ್ಕಾರದ ಮಾರ್ಗಸೂಚಿ ಅನುಸಾರ 
ಆಂರಿಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡದೇ 
ಕರ್ತವ್ಯಲೋಪ ಎಸಗಿರುತ್ತಾರೆಂದು ವರದಿ ನೀಡಿರುತ್ತಾರೆ. 
ಸಂಬಂಧಪಟ್ಟ ಶಿಶು ಅಬಿವೃದ್ದಿ ಯೋಜನಾಧಿಕಾರಿಗಳ 
ವಿರುದ್ದ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಕ್ರಮ 
ವಹಿಸಲಾಗುತಿದೆ. 


